ಕರ್ನಾಟಕ ರಾಜ್ಯಪತ್ರ 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 | 


ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೧ , ೨೦೧೬ ( ಭಾದ್ರಪದ ೧೦ , ಶಕ ವರ್ಷ ೧೯೩೮) ಸಂಚಿಕೆ ೩೫ 
Bengaluru, Thursday , September 1 , 2016 ( Bhadrapada 10, Shaka Varsha 1938) | Issue 35 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಪುರಸಭಾ ಕಾರ್ಯಾಲಯ , ದೇವನಹಳ್ಳಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

“ ಅಂತಿಮ ಪ್ರಕಟಣೆ ” 


ನಂ :ದೇಪು/ ಹಿ . ಆ.ನಿ / ಸಿಆರ್ / 07 / 2016 - 17 , ದಿನಾಂಕ: 12 - 07 - 2016 


ಕರ್ನಾಟಕ ಪುರಸಭೆಗಳ ಕಾಯ್ದೆ 1964 ಕಲಂ 256 ರ ಅಡಿಯಲ್ಲಿ ಬರುವ ವಿವಿಧ ಸ್ವರೂಪದ ಉದ್ದಿಮೆಗಳಿಗೆ ಉದ್ದಿಮೆ 

ಪರವಾನಿಗೆ ಶುಲ್ಕ ವಿಧಿಸುವ ಸಂಬಂಧ 


ಈ ಮೂಲಕ ದೇವನಹಳ್ಳಿ ಪಟ್ಟಣ ವ್ಯಾಪ್ತಿಯ ಉದ್ದಿಮೆದಾರರಿಗೆ ಹಾಗೂ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ಪುರಸಭಾ ವ್ಯಾಪ್ತಿಯಲ್ಲಿ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಕಲಂ 256 ರಡಿಯಲ್ಲಿ ಬರುವ ವಿವಿಧ 
ಉದ್ದಿಮೆಗಳ ಉದ್ದಿಮೆ ಪರವಾನಿಗೆ ಶುಲ್ಕವನ್ನು ಪರಿಷ್ಕರಿಸಲು ಪುರಸಭೆಯ ವಿಶೇಷ ಸಭೆಯ ದಿನಾಂಕ: 27 - 05 - 2015 ರ ವಿಷಯ ಸಂಖ್ಯೆ :13 /2 ರಲ್ಲಿ 
ತೀರ್ಮಾನವಾಗಿರುವಂತೆ ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಕೋರಿ 30 ದಿನಗಳ ಕಾಲಾವಕಾಶವನ್ನು ನೀಡಿ ವಿಜಯವಾಣಿ ರಾಜ್ಯ ಪತ್ರಿಕೆಯಲ್ಲಿ ದಿನಾಂಕ: 
29- 10 -2015 ರಂದು ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿದ್ದು, ನಿಗಧಿತ ಅವಧಿಯಲ್ಲಿ ಯಾವುದೇ ರೀತಿಯ ಸಲಹೆ -ಸೂಚನೆಗಳು ಹಾಗೂ 
ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ಈ ಬಗ್ಗೆ ವಿಷಯವನ್ನು ಪುರಸಭೆಯ ಸಾಮಾನ್ಯ ಸಭೆಯ ದಿನಾಂಕ : 29- 02 -2016 ರಂದು ಮಂಡಿಸಲಾಗಿ 
ಅಂತಿಮವಾಗಿ ಪ್ರಕಟಿಸಲು ವಿಷಯ ಸಂಖ್ಯೆ:04 ರಲ್ಲಿ ತೀರ್ಮಾನಿಸಲಾಗಿರುತ್ತದೆ . ಲಗತ್ತು ಕೋಷ್ಟಕ (1) ರಲ್ಲಿನ ಉದ್ದಿಮೆ ಬಾಬಿನ ಮುಂದೆ ನಮೂದಿಸಲಾದ 
ಶುಲ್ಕದ ಮೊತ್ತವನ್ನು 2016 -17ನೇ ಸಾಲಿನ ಆರ್ಥಿಕ ವರ್ಷದಿಂದ ಹಾಗೂ ಮುಂಬರುವ ಆರ್ಥಿಕ ವರ್ಷಗಳಿಗೆ ಪರಿಷ್ಕೃತ ದರದಲ್ಲಿ ಪರವಾನಿಗೆ ಶುಲ್ಕ 
ಪಾವತಿಸಿ ಪರವಾನಿಗೆ ಪಡೆಯಲು/ ನವೀಕರಿಸಿಕೊಳ್ಳಲು ಈ ಮೂಲಕ ತಿಳಿಯಪಡಿಸಿದೆ. 


ಎಸ್ . ಅಂಬಿಕಾ ಕೆ. ಎಂ . ಎ.ಎಸ್ 

ಮುಖ್ಯಾಧಿಕಾರಿ 
ಪುರಸಭೆ, ದೇವನಹಳ್ಳಿ 


(೯೫ ) 


6 . 


ಭಾಗ ೬ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 

ಪುರಸಭಾ ಕಾರ್ಯಾಲಯ , ದೇವನಹಳ್ಳಿ 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ನಂ :ದೇಪು/ ಹಿ . ಆ.ನಿ / ಸಿಆರ್ / 07 / 2016 - 17, ದಿನಾಂಕ: 12 - 07 - 2016 
ಕರ್ನಾಟಕ ಪುರಸಭೆಗಳ ಕಾಯ್ದೆ 1964 ಕಲಂ 256 ರ ಅಡಿಯಲ್ಲಿ ಬರುವ ವಿವಿಧ ಸ್ವರೂಪದ ಉದ್ದಿಮೆಗಳಿಗೆ 

ಉದ್ದಿಮೆ ಪರವಾನಿಗೆ ಶುಲ್ಕ ವಿಧಿಸುವ ಸಂಬಂಧ 

“ಕೋಷ್ಟಕ -1 ” 


(વા 


ಉದ್ದಿಮೆಗಳ ವಿವರ 


2015 - 16ನೇ ಸಾಲಿನ 

ಪರಿಷ್ಕೃತ ದರ 


8 


ಹೋಟೆಲ್‌ಗಳು 


ಎ ದರ್ಜೆ 


5000 


ಬಿ ದರ್ಜೆ 


3000 


ಸಿ ದರ್ಜೆ 


1000 


ಕಾಫಿ , ಟೀ , ಹಾಲು ಮಾರಾಟದ ಅಂಗಡಿ/ ಹಾಲಿನ ಕೇಂದ್ರಗಳು 


500 


3 . 


ತಂಪಾದ ಪಾನೀಯಗಳ ತಯಾರಿಕೆ 


ಎ ದರ್ಜೆ 


10000 


ಬಿ ದರ್ಜೆ 


5000 


ಸಿ ದರ್ಜೆ 


1000 


ಪಾನಿಪುರಿ ಮಾರಾಟದ ಅಂಗಡಿ 


500 


5 


. 


ಬೇಕರಿ & ಕಾಂಡಿಮೆಂಟ್ 


ಎ ದರ್ಜೆ 


2000 


ಬಿ ದರ್ಜೆ 


1000 


ಸಿ ದರ್ಜೆ 


500 


ರುಬ್ಬುವ ಗಿರಣಿ ಹಾಗೂ ರಾಗಿ ಗಿರಣಿ 


ಎ ದರ್ಜೆ 


1000 


ಬಿ ದರ್ಜೆ 


500 


ಅಕ್ಕಿ ಗಿರಣಿ 


ಎ ದರ್ಜೆ 


10000 


ಬಿ ದರ್ಜೆ 


5000 


ಸಿ ದರ್ಜೆ 


3000 


8 


| 


ಎಣ್ಣೆ ಗಿರಣಿ 


1000 


ಇಟ್ಟಿಗೆ ಮತ್ತು ಹೆಂಚಿನ ಕಾರ್ಖಾನೆ 


ಎ ದರ್ಜೆ 


5000 


ಬಿ ದರ್ಜೆ 


2500 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧ , ೨೦೧೬ 


10 


ಇತರೆ ಸಣ್ಣ ಕೈಗಾರಿಕೆ/ಕಾರ್ಖಾನೆಗಳು 


ಎ ದರ್ಜೆ 


15000 | 


ಬಿ ದರ್ಜೆ 


10000 


ಸಿ ದರ್ಜೆ 


5000 


ರೇಷೆ ದಾರ ತೆಗೆಯುವುದು 


ಎ ದರ್ಜೆ 


2000 


ಬಿ ದರ್ಜೆ 


1000 


ಸಿ ದರ್ಜೆ 


500 


ವುಡ್ ಪ್ಲೇನಿಂಗ್ ಮಿಷನ್ ( ಮರ ಕೆಲಸ/ ಸಾಮಿಲ್) 


ಎ ದರ್ಜೆ 


5000 


ಬಿ ದರ್ಜೆ 


3000 


ಸಿ ದರ್ಜೆ 


1000 


ಪೆಟ್ರೋಲ್ ಬಂಕ್ 


25000 


14 | 


ಮುದ್ರಣಾಲಯಗಳು 


ಎ ದರ್ಜೆ 


2000 


ಬಿ ದರ್ಜೆ 


1500 


ಸಿ ದರ್ಜೆ 


1000 


ಎಲೆಕ್ಟ್ರಾನಿಕ್ಸ್ ರಿಪೇರ್ 


ಎ ದರ್ಜೆ 


750 


ಬಿ ದರ್ಜೆ 


500 


16 . 


ವಾಹನಗಳ ಶೋರೂಮ್ ಅಂಡ್ ಸರ್ವಿಸ್ 


ಎ ದರ್ಜೆ 


10000 


ಬಿ ದರ್ಜೆ 


5000 


ಸಿ ದರ್ಜೆ 


3000 


17 | ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆ 


ಎ ದರ್ಜೆ 


5000 


ಬಿ ದರ್ಜೆ 


3000 


ಸಿ ದರ್ಜೆ 


1500 


18 | 


ವಿದ್ಯುತ್ ರಿಪೇರಿ ಮತ್ತು ತಂತಿ ಸುತ್ತುವಿಕೆ 


ಎ ದರ್ಜೆ 


2000 


ಬಿ ದರ್ಜೆ 


1500 


ಸಿ ದರ್ಜೆ 


1000 


೯೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧ , ೨೦೧೬ 


ಭಾಗ ೬ 


ರೇಷ್ಮೆ ಮೊಟ್ಟೆ ಅಂಗಡಿ 


ಎ ದರ್ಜೆ 


2000 


ಬಿ ದರ್ಜೆ 


1500 


20 | 


ಕೋಳಿ ಮೊಟ್ಟೆ ಅಂಗಡಿ 


ಎ ದರ್ಜೆ 


1500 


ಬಿ ದರ್ಜೆ 


1000 


ಸಿ ದರ್ಜೆ 


500 


2 ) 


ಕೋಳಿ ಸಾಕಾಣಿಕೆ ಮತ್ತು ಮಾರಾಟ ಕೇಂದ್ರ 


ಎ ದರ್ಜೆ 


10000 


ಬಿ ದರ್ಜೆ 


5000 


ಸಿ ದರ್ಜೆ 


3000 


ಮಾಂಸ ಮತ್ತು ಮೀನು ಮಾರಾಟ ಕೇಂದ್ರ 


ಎ ದರ್ಜೆ 


3000 


ಬಿ ದರ್ಜೆ 


1500 


ಸಿ ದರ್ಜೆ 


1000 


23 | 


| ವಾಹನಗಳ ರಿಪೇರಿ ಅಂಗಡಿ ( ಗ್ಯಾರೇಜ್) 


ಎ ದರ್ಜೆ 


2000 


ಬಿ ದರ್ಜೆ 


1000 


ಸಿ ದರ್ಜೆ 


500 


24 


ಇಂಜಿನಿಯರಿಂಗ್ ವರ್ಕ್ಸ್ ಅಂಡ್ ವೆಲ್ಲಿಂಗ್ 


ಎ ದರ್ಜೆ 


2000 


ಬಿ ದರ್ಜೆ 


1000 


ಜನರಲ್ ಸ್ಟೋರ್ 


ಎ ದರ್ಜೆ 


5000 


ಬಿ ದರ್ಜೆ 


3000 


ಸಿ ದರ್ಜೆ 


1000 


26 


1000 


1500 


ವಿದ್ಯುಚ್ಛಕ್ತಿ ಸಹಾಯದಿಂದ ಫಿಲೇಚರ್‌ ನಡೆಸುವುದು , ರೇಷ್ಮೆ ಹುರಿಮಿಷನ್ , ವೆಲ್ಲಿಂಗ್ 
ರೀಲಿಂಗ್ ಮತ್ತು ಇತರೆ ಕೈಗಾರಿಕೆಗಳು 
1 ಅಶ್ವಶಕ್ತಿಯಿಂದ 4 ಅಶ್ವ ಶಕ್ತಿಯ ವರೆಗೆ 
5 ಅಶ್ವಶಕ್ತಿಯಿಂದ 9 ಅಶ್ವ ಶಕ್ತಿಯ ವರೆಗೆ 
10 ಅಶ್ವಶಕ್ತಿಯಿಂದ 24 ಅಶ್ವ ಶಕ್ತಿಯ ವರೆಗೆ 
25 ಅಶ್ವಶಕ್ತಿಯಿಂದ 49 ಅಶ್ವ ಶಕ್ತಿಯ ವರೆಗೆ | 
50 ಅಶ್ವಶಕ್ತಿಯಿಂದ 100 ಅಶ್ವ ಶಕ್ತಿಯ ವರೆಗೆ 
100 ಅಶ್ವಶಕ್ತಿಗಿಂತ ಹೆಚ್ಚಿನ ಅಶ್ವಶಕ್ತಿಯಿಂದ ನಡೆಯುವ ಎಲ್ಲಾ ಉದ್ದಿಮೆಗಳಿಗೆ 


2000 


3000 


5000 


10000 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 


೯೯ 


ಸೌದೆ, ಪೋಲ್, ಬೊಂಬು ಮಾರಾಟ ಡಿಪೋ 


ಎ ದರ್ಜೆ 


2000 


ಬಿ ದರ್ಜೆ 


1000 


ಸಿ ದರ್ಜೆ 


500 


ಡೈ ಕ್ಲೀನರ್ ಅಂಡ್ ಐರನ್ ಅಂಗಡಿ 


ಎ ದರ್ಜೆ 


2000 


ಬಿ ದರ್ಜೆ 


1000 


ಸಿ ದರ್ಜೆ 


500 


29 


ಟೈಲ್, ಗ್ರಾನೈಟ್ ಅಂಗಡಿ 


ಎ ದರ್ಜೆ 


10000 


ಬಿ ದರ್ಜೆ 


5000 


ಸಿ ದರ್ಜೆ 


3000 


30 


ಬಟ್ಟೆ ಅಂಗಡಿಗಳು 


ಎ ದರ್ಜೆ 


5000 


ಬಿ ದರ್ಜೆ 


3000 


ಸಿ ದರ್ಜೆ 


1000 


ಖಾಸಗಿ ಆಸ್ಪತ್ರೆ 


ಎ ದರ್ಜೆ 


30000 


ಬಿ ದರ್ಜೆ 


20000 


32 


ನರ್ಸಿಂಗ್ ಹೋಮ್ 


ಎ ದರ್ಜೆ 


15000 


ಬಿ ದರ್ಜೆ 


10000 


ಕ್ಲಿನಿಕ್ 


ಎ ದರ್ಜೆ 


5000 


ಬಿ ದರ್ಜೆ 


3000 


ಸಿ ದರ್ಜೆ 


2000 


1000 


ಸೈಕಲ್ ಮಾರಾಟ ಅಂಗಡಿ 
ಸೈಕಲ್ ರಿಪೇರಿ ಷಾಪ್ 
ರಾಸಾಯನಿಕ ಮತ್ತು ರಸಗೊಬ್ಬರ ಅಂಗಡಿ 


500 


36 


ಎ ದರ್ಜೆ 


2000 


ಬಿ ದರ್ಜೆ 


1000 


೧೦೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧, ೨೦೧೬ 


ಭಾಗ ೬ . 


37 


ಸಿಮೆಂಟ್ ಮಾರಾಟದ ಅಂಗಡಿ 


1500 


1500 


ಕಬ್ಬಿಣದ ಅಂಗಡಿ 
ಕಬ್ಬಿಣದ ಗುಜರಿ ಅಂಗಡಿ 
ಕರಕುಶಲ ಗೊಂಬೆ ಅಂಗಡಿ 


500 


40 


1000 


ಲೇಖನಿ ಸಾಮಗ್ರಿ ಮಾರಾಟ ಕೇಂದ್ರ 


1000 


ಫ್ಯಾನ್ಸಿ & ಗಿಫ್ಟ್ ಸೆಂಟರ್ 


1000 


43 


ಬ್ಯೂಟಿಪಾರ್ಲರ್ & ಸಲೂನ್ 


ಎ ದರ್ಜೆ 


1500 


ಬಿ ದರ್ಜೆ 


1000 


ಮರ ಹಾಗೂ ಪೀಠೋಪಕರಣಗಳ ಅಂಗಡಿ 


1000 


| ಚಿನ್ನ ಬೆಳ್ಳಿ ಕೆಲಸ 


500 


46 


| 


500 


ಕಲಾಯಿ ಕೆಲಸದ ಅಂಗಡಿ ( ಪಾತ್ರೆ) 
ಟೈಲರಿಂಗ್ ಷಾಪ್ 
ಆಟೋ ಸ್ಪೇರ್ ಪಾರ್ಟ್‌ಗಳ ಅಂಗಡಿ 


1000 


1000 


49 


ಫೋಟೋ ವಿಡಿಯೋ & ಸ್ಟುಡಿಯೋ 


ಎ ದರ್ಜೆ 


2000 


ಬಿ ದರ್ಜೆ 


1000 


50 


| 


500 


ಚಪ್ಪಲಿ ಅಂಗಡಿ 
51 ಕಮ್ಮಾರರ ಅಂಗಡಿ 


500 


52 | ಹಾಸಿಗೆ ತಯಾರಿಕೆ ಅಂಗಡಿ 


1000 


ಪ್ಲಾಸ್ಟಿಕ್ ಜನರಲ್ ಸ್ಟೋರ್ 


1000 


ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟಿಕಲ್ಸ್ ಅಂಗಡಿ 


ಎ ದರ್ಜೆ 


2000 


ಬಿ ದರ್ಜೆ 


1000 


55 


ಬೆಡ್ ಮತ್ತು ಸೋಫಾ ಶೋ ರೂಂ 


1500 


ಟೈರ್ ಅಂಗಡಿ / ಶೋ ರೂಂ 


ಎ ದರ್ಜೆ 


2000 


ಬಿ ದರ್ಜೆ 


1000 


ಸುಣ್ಣ ಮಾರಾಟದ ಅಂಗಡಿ 


500 


58 


ಪಾತ್ರೆ ಅಂಗಡಿ 


1000 


59 


| 


ಎಸ್. ಟಿ . ಡಿ . ಬೂತ್‌ಗಳು 


500 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧ , ೨೦೧೬ 


೧೦೧ 


| ಚಿನ್ನ ಬೆಳ್ಳಿ ಗಿರವಿ ಅಂಗಡಿ 


ಎ ದರ್ಜೆ 


3000 


ಬಿ ದರ್ಜೆ 


1500 


ಸಿ ದರ್ಜೆ 


1000 


ಚಿನ್ನ ಬೆಳ್ಳಿ ಮಾರಾಟ ಅಂಗಡಿ 


ಎ ದರ್ಜೆ 


10000 


ಬಿ ದರ್ಜೆ 


5000 


ಸಿ ದರ್ಜೆ 


3000 


62 


ಮೆಡಿಕಲ್ ಸ್ಟೋರ್ 


ಎ ದರ್ಜೆ 


2000 


ಬಿ ದರ್ಜೆ 


1500 


ಸಿ ದರ್ಜೆ 


1000 


ಧ್ವನಿ ವರ್ಧಕ ಅಂಗಡಿ 


500 


1000 


ಕನ್ಸಲೆನ್ಸಿ ಕಛೇರಿ 
ಫೋಟೋ ಪ್ರೇಮ್ ಅಂಗಡಿ 


65 


1000 


66 


| 


ಪಾನ್‌ಬೀಡಾ 


500 


67 


ಕಾಫಿಪುಡಿ ತಯಾರಿಕಾ 


500 


68 | 


ಕೇಬಲ್ ನೆಟ್‌ವರ್ಕ್ ಷಾಪ್ 


2000 


1000 


ಮೊಬೈಲ್ ಮಾರಾಟ ಮತ್ತು ರೀಪೇರಿ ಅಂಗಡಿ 
ಕಲ್ಯಾಣ ಮಂಟಪ 
ಎ ದರ್ಜೆ 


20000 


ಬಿ ದರ್ಜೆ 


15000 


ಸಿ ದರ್ಜೆ 


10000 


71 


ಲಾಟರಿ ಅಂಗಡಿ 


500 


ಶಾಮಿಯಾನ ಅಂಗಡಿ 


1000 


73 . 


100 


150 


5000 


ಜಾಹೀರಾತು ಫಲಕಗಳ ಶುಲ್ಕ/ ಚ. ಅ 
74 | ನಿರಾಕ್ಷೇಪಣಾ ಪತ್ರ ( ಎನ್. ಒ. ಸಿ) 
75 ರಿಯಲ್ ಎಸ್ಟೇಟ್ 

ಕಂಪ್ಯೂಟರ್ / ಟೈಪಿಂಗ್ / ಜೆರಾಕ್ಸ್ ಅಂಗಡಿ 
7 ಕಂಪ್ಯೂಟರ್ / ಟೈಪಿಂಗ್ ತರಬೇತಿ ಸಂಸ್ಥೆ 
78 

ಸಿರಾಮಿಕ್ಸ್ 
ಎ ದರ್ಜೆ 


1000 


3000 


5000 


ಬಿ ದರ್ಜೆ 


2000 


R .N .I. No .KARBIL /2001/47147 POSTAL REGN. No .RNP /KA/BGS/2202/ 2014 - 16 
Licensed to post without prepayment WPP No . 297 


೧೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧ , ೨೦೧೬ 


ಭಾಗ ೬ . 


ಸೂಪರ್ ಮಾರ್ಕೆಟ್ 


ಎ ದರ್ಜೆ 


20000 


ಬಿ ದರ್ಜೆ 


15000 


ಸಿ ದರ್ಜೆ 


10000 


80 


ಥಿಯೇಟರ್ 


ಎ ದರ್ಜೆ 


30000 


ಬಿ ದರ್ಜೆ 


20000 


81 


ಲ್ಯಾಬ್ & ಡಯೋಗೋಸ್ಟಿಕ್ 


ಎ ದರ್ಜೆ 


10000 


ಬಿ ದರ್ಜೆ 


5000 


ಸಿ ದರ್ಜೆ 


2000 


ಲಾಡ್ಸ್ & ಬಾರ್ ಅಂಡ್ ರೆಸ್ಟೋರೆಂಟ್ 


ಎ ದರ್ಜೆ 


25000 


ಬಿ ದರ್ಜೆ 


15000 


| ಬಾರ್ ಅಂಡ್ ರೆಸ್ಟೋರೆಂಟ್ 


10000 


84 


ವೈನ್ ಸ್ಟೋರ್ 


5000 


ಪೇಯಿಂಗ್ ಗೆಸ್ಟ್ 


ಎ ದರ್ಜೆ 


10000 


ಬಿ ದರ್ಜೆ 


5000 


86 


ನೀರು ಶುದ್ದೀಕರಣ ಘಟಕ 


ಎ ದರ್ಜೆ 


5000 


ಬಿ ದರ್ಜೆ 


2000 


PD -1. 


ಮುಖ್ಯಾಧಿಕಾರಿ , 
ಪುರಸಭೆ, ದೇವನಹಳ್ಳಿ, 


SC - 100 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


